ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1842(2189) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


RN ನೀರಾವರಿ ಯೋಜನೆ ಪೂರ್ಣಗೊಳ್ಳವ ಮೊದಲೇ ಬೇರೆ ಉದ್ದೇಶಗಳಿಗೆ ಯೋಜನೆ ಮಾರ್ಪಾಡು 
"  ಮಾಡುತ್ತಿರುವಕುರಿತು 

(ಅ) ನೀರಾವರಿ ಕಾಯ್ದೆಯಲ್ಲಿ ಮೂಲ ಯೋಜನೆ ಪೂರ್ಣಗೊಳ್ಳದೇ ಬೇರೆ ಉದ್ದೇಶಗಳಿಗೆ 

ಬದಲಾವಣೆ ಮಾಡಬಾರದು ಎಂದಿದ್ದರೂ ವಾರಾಹಿ ಯೋಜನೆಯಲ್ಲಿ ಬೇರೆ ಬೇರೆ 

ಉದ್ದೇಶಗಳಿಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರದ ಆದೇಶದ ಮೂಲಕ ಬದಲಾವಣೆ 

ಮಾಡಲಾಗಿದೆಯೇ ಹೌದಾದಲ್ಲಿ, ಕಾರಣವೇನು; 


(ಆ) ರಾಜ್ಯದಲ್ಲಿ ಮೂಲ ಯೋಜನೆ ಪೂರ್ಣಗೊಳ್ಳದೇ ಯಾವ ಯಾವ ನದಿಯ ನೀರಾವರಿ 
ಯೋಜನೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬದಲಾವಣೆ 
ಮಾಡಲಾಗಿದೆ; ಮೂಲ ಯೋಜನೆ ಮತ್ತು ಮಾರ್ಪಾಡು ಮಾಡಿದ ಅಚ್ಚುಕಟ್ಟು ಪ್ರದೇಶದ 
ವಿಸ್ನೀರ್ಣವೆಷ್ಟು; (ಯೋಜನೆವಾರು, ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಇತ್ತೀಚಿನ ವರ್ಷಗಳಲ್ಲಿ ಯೋಜನೆಗಳು ರೂಪುಗೊಳ್ಳುತಿರುವುದು ಗುತ್ತಿಗೆದಾರರ 
ಕಲ್ಯಾಣಕ್ಕಾಗಿಯೇ ಹೊರತು ಸಾರ್ವಜನಿಕ ಹಿತಕ್ಕಾಗಿ ಅಲ್ಲ ಎನ್ನುವ ಬಾವನೆ 
ಸಾರ್ವಜನಿಕರಲ್ಲಿ ಮೂಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


